ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


720 


ಉತ್ತರಿಸುವವರು 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ಶ್ರೀ ವಿಜಯಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ವಿಕಲಚೇತನರ 


ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 


05-03-2021 


ಕ್ರಸಂ: 


ಉತ್ತರ 


ಬೀದರ್‌ ಜಿಲ್ಲೆಯ `ಅಂಗನವಾಡಿ ₹ಂದ್ರದ ಮಕ್ಕಳಿಗೆ 
ನೀಡುತ್ತಿರುವ ಪೆ ' ಪೌಷ್ಠಿಕ ಆಹಾರಗಳು ಯಾವುವು: 


ಬೀದರ್‌ ಜಿಲ್ಲೆಯ ಅಂಗನವಾಔ ಸೌಂದ್ರಗಳ ಕ ತರಗ್‌ಂದ್‌3 
ವರ್ಷದ ಮಕ್ಕಳಿಗೆ "ಹುಷ್ಪಿ ನ್ಯೂಟಿಮಿಕ್ಸ್‌' ಪೂರಕ ಪೌಷ್ಠಿಕ 
ಆಹಾರವನ್ನು ರೂ.8.00ರ ಘಟಕೆ ವೆಚ್ಚದಲ್ಲಿ ಮನೆ ಬಾಗಿಲಿಗೆ 
ವಿತರಿಸಲಾಗುತ್ತಿದೆ. 


3 ರಿಂದ 6 ವರ್ಷದ ಮಕ್ಕಳಿಗೆ ಸ್ಥಳೀಯ ಮೆನುವಿಗೆ 
ಅನುಗುಣವಾಗಿ ಜಿಲ್ಲಾ ಸಮಿತಿಯ ಅನುಮೋದನೆಯಂತೆ 
ರೂ.8.00ರ ಘಟಕ ವೆಚ್ಚದಲ್ಲಿ ಹೆಸರುಬೇಳೆ, ಶೇಂಗಾಬೀಜ, 
ಹೆಸರುಕಾಳು, ಅಲಸಂದೆಕಾಳು, ತೊಗರಿಬೇಳೆ, 
ಒಣಮೆಣಸಿನಕಾಯಿ, ಕಡ್ಜೆಬೇಳೆ, ಬೆಲ್ಲ, ಸಕ್ಕರೆ, ಸಾಂಬಾರು 
ಪೌಡರ್‌, ಅಯೋಡಿನ್‌ಯುಕ್ತ ಉಪ್ಪು, ಅಕ್ಕಿ, ಗೋಧಿ, ಎಣ್ಣೆ, 
ಹಾಲು ಹಾಗೂ ಕೋಳಿಮೊಟ್ಟೆಯನ್ನು ಪೌಷ್ಠಿಕ ಆಹಾರವಾಗಿ 
ಪೂರೈಸಲಾಗುತ್ತಿದೆ. 

* ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಬೀದರ್‌ 
ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳ ಸಾಮಾನ್ಯ ಮಕ್ಕಳಿಗೆ 
ಪತಿ ದಿನ ರೂ.8.00 ರಂತೆ ಘಟಕ ವೆಚ್ಚ ಭರಸುತಿದ್ದು, 
ಔವ್ರ ಅಪೌಷ್ಠಿಕತೆಯುಳ್ಳ ಮಕ್ಕಳಿಗೆ ರೊ.12.00 ಕ 
ಪೂರಕ ಪೌಷ್ಠಿಕ ಆಹಾರವನ್ನು ನೀಡಲಾಗುತ್ತಿದೆ. 


* 3 ರಿಂದ 6 ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟೆ ನೀಡಲಾಗುತ್ತಿದೆ. 

* 6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ 
150 ಎಂ.ಎಲ್‌. ಕೆನೆಭರಿತ ಹಾಲು ನೀಡಲಾಗುತ್ತಿದೆ 


*e ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಹೆಚ್ಚುವರಿಯಾಗಿ ವಾರದಲ್ಲಿ 3 
ದಿನ ಮೊಟ್ಟೆ ಹಾಗೂ 200 ಎಂ.ಎಲ್‌. ಹಾಲು ಹಾಗೂ 
ಮೊಟ್ಟೆ ಉಪಯೋಗಿಸದ ಮಕ್ಕಳಿಗೆ ವಾರದಲ್ಲಿ 200 
ಎಂ.ಎಲ್‌. ಹಾಲು ನೀಡಲಾಗುತ್ತಿದೆ. 


ಹಿಂದುಳಿದ ಜಿಲ್ಲೆಗಳಾದ ಬೀದರ್‌, ಕಲಬುರಗಿ, 
ಯಾದಗಿರಿ, ಕೊಪ್ಪಳ ಹಾಗೂ ರಾಯಚೂರಿನ ಸಾಧಾರಣ 
ಅಪೌಷ್ಠಿಕ ಮಕ್ಕಳಿಗೆ ಹೆಚ್ಚುವರಿಯಾಗಿ ವಾರದಲ್ಲಿ 3 ದಿನ 
ಮೊಟ್ಟೆ ಹಾಗೂ 3 ದಿನ 200 ಎಂ.ಎಲ್‌ ಕೆನೆಭರಿತ 
ಹಾಲನ್ನು ನೀಡಲಾಗುತ್ತಿದೆ. 


ಜಿಲ್ಲೆಯೆಲ್ಲಅಂಗನವಾಡ 
ಕಟ್ಟಡಗಳು ಇಲ್ಲದಿರುವುದು 
ಬಂದಿದೆಯೇ: ಬಂದಿದ್ದಲ್ಲಿ 
ಕೈಗೊಂಡ ಕ್ರಮಗಳೇನು: 


ಕೇಂದ್ರಗಳಿಗೆ ಸ್ಥಂತ 
ಸರ್ಕಾರದ ಗಮನಕ್ಕೆ 
ಈ ಬಗ್ಗೆ ಸರ್ಕಾರ 


ಹೌದು. 

ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 1893 ಅಂಗನವಾಡಿ 
ಕೇಂದ್ರಗಳು ಮಂಜೂರಾಗಿದ್ದು, ಈ ಪೈಕಿ 1301 ಅಂಗನವಾಡಿ 
ಕೇಂದ್ರಗಳು ಸ್ಫಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 
2020-21ನೇ ಸಾಲಿನಲ್ಲಿ ನರೇಗಾ ಒಗ್ಗೂಡಿಸುವಿಕೆ ಮತ್ತು 
ನಿರ್ವಹಣೆಗೆ ಸಂಬಂಧಿಸಿದಂತೆ 3 ಅಂಗನವಾಡಿ ಕಟ್ಟಡಗಳನ್ನು 
ನಿರ್ಮಿಸಲು ರೂ.15.00 ಲಕ್ಷ ಅನುದಾನ. ಬಿಡುಗಡೆ 
ಮಾಡಲಾಗಿದೆ. ವಿಶೇಷ ಅಭಿವೃದ್ಧಿ ಯೋಜನೆಯಡಿ 5 
ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ರೂ.25.00 ಲಕ್ಷ 


ಅನುದಾನ ಬಿಡುಗಡೆ ಮಾಡಲಾಗಿದೆ: 


ಜಿಲ್ಲೆಯಲ್ಲಿ ನಿವೇಶನ ಹಾಗೂ ಅನುದಾನ 
ಲಭ್ಯತೆಗನುಗುಣವಾಗಿ ಅಂಗನವಾಡಿ ಕಟ್ಟಡಗಳನ್ನು 
ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಇ ಜಿಲ್ಲೆಯಲ್ಲಿ`'ಆಂಗನವಾ8 ಕೇಂದ್ರಗಳಿಗೆ ಬರುವ ಮಕ್ಕಳೆ 
ಸಂಖ್ಯೆ ಕಡಿಮೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ ಸರ್ಕಾರ ಈ ಬಗ್ಗೆ 
ಕೈಗೊಂಡ ಕ್ರಮಗಳೇನು? 


ಕೋವಿಡ್‌-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂಗನವಾಡಿ 
ಕೇಂದ್ರಗಳಲ್ಲಿ ದಾಖಲಾಗಿರುವ ಎಲ್ಲಾ ಮಕ್ಕಳಿಗೆ ಅವರ ಮನೆ 
ಬಾಗಿಲಿಗೆ ಕಚ್ಛಾ ಆಹಾರ ಪದಾರ್ಥಗಳನ್ನು ಒದಗಿಸಲಾಗುತ್ತಿದೆ. 


ಜನವರಿ ತಿಂಗಳಿನಿಂದ ಅಂಗನವಾಡಿ ಕೇಂದ್ರಗಳನ್ನು 
ಪ್ರಾರಂಭಿಸಲು ಸೂಚಿಸಲಾಗಿದ್ದು, ಪ್ರಸ್ತುತ ಪ್ರಶೀ ದಿನ $ 
ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರಲು ಸೂಚಿಸಲಾಗಿದೆ. ಈ 
ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬರುವ ಮಕ್ಕಳ 
ಸಂಖ್ಯೆ ಕಡಿಮೆ ಇರುತ್ತದೆ. 


ಸಂಖ್ಯೆ: ಮಮಇ 67 ಐಸಿಡಿ 2021 


92 
(ಶಶಿಕಲಾ ಓಣ್ಣಾಸಫೌಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


